ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಸಹಕಾರ ಸಂಘಗಳು ಮತ್ತು ರೈತರಿಗೆ ದೊರೆಯುವ ಸವಲತ್ತುಗಳ ಬಗ್ಗೆ 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು ):- 
937(1060) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ರಾಜ್ಯದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಸಂಖ್ಯೆ ಎಷ್ಟು ; ಉಡುಪಿ ಜಿಲ್ಲೆಯಲ್ಲಿರುವ 
ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಯಾವುವು ; ಅವುಗಳು ಯಾವ ಯಾವ ಗ್ರಾಮದ ವ್ಯಾಪ್ತಿಯನ್ನು 
ಹೊಂದಿವೆ; ಅವುಗಳ ಸಂಪರ್ಕ ವಿಳಾಸ, ದೂರವಾಣಿ ಮತ್ತು ಇ ಮೇಲ್‌ ವಿಳಾಸವನ್ನು ಒದಗಿಸುವುದು; 


(ಆ) ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಬಲವರ್ಧನೆಗೆ ಸರ್ಕಾರದ ಯೋಜನೆಗಳಾವುವು; ಕಳೆದ 
ಮೂರು ವರ್ಷಗಳಲ್ಲಿ ಯಾವ ಯಾವ ಉದ್ದೇಶಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಮತ್ತು 
ಬಿಡುಗಡೆಯಾದ ಅನುದಾನಬೆಷ್ಟು ; 


(ಇ) ಸಹಕಾರ ಸಂಘಗಳ ಮೂಲಕ ರೈತರಿಗೆ ದೊರೆಯುತ್ತಿರುವ ವಿಶೇಷ ಸವಲತ್ತುಗಳು ಮತ್ತು 
ಸಹಾಯಧನಗಳು ಯಾವುವು; (ಆದೇಶದ ಪ್ರತಿಯನ್ನು ಒದಗಿಸುವುದು) 


(ಈ) ಕೋವಿಡ್‌-19ರ ಹಿನ್ನಲೆಯಲ್ಲಿ ರೈತರು ಈ ವ್ಯವಸಾಯ ಸಹಕಾರಿ ಸಂಘಗಳಲ್ಲಿ ಪಡೆದ ಸಾಲದ 
ಬಡ್ಡಿಯನ್ನು ಮನ್ನಾ ಮಾಡುವ ಮತ್ತು ಕಂತು ವಿಸ್ತರಣೆಯ ಅಗತ್ಯತೆಯನ್ನು ಮನಗಂಡಿದೆಯೇ; 
ಇಲ್ಲವಾದಲ್ಲಿ ಕಾರಣವೇನು? 


